ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 24-03-2021 ಪ್ರುಶ್ನೆ ಸ೦ಖ್ಯೆ: 1709 (2064) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಆರ್‌. ಧರ್ಮಸೇನ (ಸ್ಠಳೀಯ ಸಂಸ್ಥೆಗಳ ಕ್ಲೇತ) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಸಮಾಜ ಕಲ್ಯಾಣ ಸಚಿವರು 


ವಿಷಯ: ಅಸ್ಪೃಶ್ಯ ಜಾತಿಗಳಿಗೆ ಅನ್ಯಾಯ 


(ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಹಲವಾರು ಜಾತಿಗಳನ್ನು 
ಸೇರಿಸಿದ್ದ ಇದರಿಂದ ಬಿಜವಾದ ಅಸ್ಪಂಶ್ಯ ಜಾತಿಗಳಿಗೆ ಅನ್ಯಾಯವಾಗುತ್ತಿದೆ 
ಎಂಬುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಅಸ್ಪಂಶ್ಯ ಜಾತಿಯವರಿಗೆ (Untouchables) ಆಗುತ್ತಿರುವ ಅನ್ಯಾಯವನ್ನು 
ಸರಿಪಡಿಸಲು ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತದೆ ; ಇದಕ್ಕೇನಾದರೂ 
ಮಾರ್ಗೋಪಾಯಗಳಿವೆಯೆೇ; 


(ಇ) ಸಂವಿಧಾನ ತಜ ಡಾ॥ ಅಂಬೇಡ್ಕರ್‌ ಅವರ ಮೂಲ ಉದ್ದೇಶ ಅಸ್ಪಂಶ್ಯ 
ಜಾತಿಗಳವರಿಗೆ ಸಮಾಜದಲ್ಲಿ ನ್ಯಾಯ ದೊರಕಿಸಿಕೊಡಬೇಕೆಂಬುದಾಗಿದ್ದ ಅವರ 
ಆಶಯಕೆ ವ್ಯತಿರಿಕವಾಗಿ ಈಗಿನ ಪರಿಸ್ಥಿತಿ ಇದ್ದು ಈ ಬಗ್ಗೆ ಸರ್ಕಾರ ಪರಿಶೀಲಿಸಿ ಅಗತ್ಯ 
ಶ್ರಮ ಕೈಗೊಳ್ಳಲಾಗುವುದೇ ? 


